ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 05-03-2021 ಪುಶ್ನೆ ಸಂಖ್ಯೆ: 661 (611) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌)(ಸ್ನಳೀಯ ಸಂಸ್ಥೆಗಳ ಕೇತು 

ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 

ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 

ವಿಷಯ : ಮೈಸೂರು ಮಾನಸ ಗಂಗೋತಿಗೆ ಸಮರ್ಪಕ ರೀತಿಯಲ್ಲಿ ನಗರ ಸಾರಿಗೆ ಸೌಲಭ್ಯ ಒದಗಿಸುವ ಬಗ್ಗೆ 
(ಅ) ಮೈಸೂರು ಮಾನಸ ಗಂಗೋತಿಗೆ ಮತ್ತು ಮುಕ್ತ ವಿಶ್ವವಿದ್ಯಾನಿಲಯಕ್ಕ ನಗರ ಬಸ್‌ 
ನಿಲ್ಮಾಣದಿಂದ ಹಾಗೂ ನಗರದ ಇತರೆ ಕಡೆಗಳಿಂದ ಪ್ರತಿ ದಿನ ಮೈಸೂರು ನಗರ ಮತ್ತು ಹೊರ 


ಊರುಗಳಿಂದ ಬರುವ ಸಾವಿರಾರು ವಿದ್ಯಾರ್ಥಿಗಳು ಒಡಾಡುತ್ತಿದ್ದ ಸೂಕ್ತ ನಗರ ಸಾರಿಗೆ ಸೌಲಭ್ಯ 
ಇಲ್ಲದೆ ತೊಂದರೆಗೆ ಒಳಗಾಗಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; 


(ಆ) ಮಾನಸಗಂಗೋತಿಗೆ ಹೋಗುತ್ತಿದ್ದ 135/134 ಮಾರ್ಗ ಸಂಖ್ಯೆಯ ಬಸ್‌ಗಳು ಕೂಡಾ ಸರಿಯಾಗಿ 
ಒಡಾಡದೇ ಗಂಗೋತ್ರಿಯ ಮತ್ತು ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಮತ್ತು 
ಸಾರ್ವಜನಿಕರಿಗೆ ತೊಂದರೆ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(೪) ನಗರ ಬಸ್‌ ನಿಲ್ದಾಣದಿಂದ ಮಾನಸಗಂಗೋತಿಗೆ ಮತ್ತು ಗಂಗೋತ್ರಿಯಿಂದ ನಗರ ಬಸ್‌ 
ನಿಲ್ಮಾಣಕ್ಕೆ ಸರಸ್ವತಿಪುರಂ ಮೂಲಕ ಮತ್ತು ರೈಲು ನಿಲ್ಮಾಣ ಹಾಗೂ ವಿ.ವಿ.ಪುರಂ ಮೂಲಕ 
ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್‌ಗಳನ್ನು ಓಡಿಸಲು ಕ್ರಮ ತೆಗೆದುಕೊಳ್ಳಲಾಗುವುದೇ? 


